ಕರ್ನಾಟಿಕ ವಿಧಾನ ಪರಿಷತ್ತು 


1203 (1468) 


ಚುಕ್ಕಿ ಗುರುತಾದ ಪಕ್ಷ ಸರಪ್ಯ 
ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
ಉತ್ತಕಸಾಷ'ದನಾರಕ 77-053-207 


ಭವನಗಳನ್ನು ನಿರ್ಮಿಸುವ ಉದ್ದೇಶ 
ಸರ್ಕಾರಕ್ಕಿದೆಯೇಇ 


ಉತ್ತರಿಸುವವರು ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ 
ಹಾಗೂ ಹಿಂದುಳಿದ ವಗ್ಗಗಳ ಕಲ್ಯಾಣ ಸಚಿವರು 
ಪ್ರಶ್ನೆ ಉತ್ತರ 
ಅ) | ರಾಜ್ಯದ್‌ ಮುಜರಾಯಿ ದೇವಸ್ಥಾನದಡಔ ಹೌದು, ರಾಜ್ಯದ ಧಾರ್ಮಿಕ `ದತ್ತಿ ಇಲಾಖಾ ವ್ಯಾಪ್ತಿಯಲ್ಲಿನ 
ಯಾತ್ರಾರ್ಥಿಗಳು ಉಳಿದುಕೊಳ್ಳಲು ಪ್ರಮುಖ ದೇವಾಲಯಗಳಲ್ಲಿ ಯಾತ್ರಾರ್ಥಿಗಳ ವಾಸವ್ಯಕ್ಕಾಗ 


ಭವನಗಳನ್ನು ನಿರ್ಮಿಸುವ ಉದ್ದೇಶ ಸ ಸರ್ಕಾರಕ್ಕಿರುತ್ತದೆ. 


ಆ) [ಬೆಳಗಾವಿ ಜಿತ್ಲಯ ಸವದತ್ತಿ ಯಲ್ಲಮ್ಮ 


ಮಾಯಕ್ಕ ಚಿಂಚಲಿ, ಉತ್ತರ ಕನ್ನಡ 
ಜಿಲ್ಲೆಯ ಉಳವಿ . ಚೆನ್ನಬಸ ವೇಶ್ತರ 
ಕ್ಷೇತ ತ್ರಗಳಲ್ಲಿ ಯಾತ್ರಾರ್ಥಿಗಳ 
ವಾಸ್ತವ್ಯಕ್ಕಾಗಿ ಕರ್ನಾಟಕ ಭವನಗಳನ್ನು 
ನಿರ್ಮಿಸಲು ಸರ್ಕಾರ ಯೋಜನೆ 
ಹಮ್ಮಿಕೊಂಡಿದೆಯೇಇ ' 


ಬೆಳಗಾವಿ . ಜಿಲ್ಲೆ; ಸವದತ್ತಿ ಶಾಲ್ಲೂಕು, ಶ್ರೀ ಕ್ಷೇತ್ರ ಯಲ್ಲಮ್ಮನ 
ಗುಡ್ಡಕ್ಕೆ ಆಗಮಿಸುವ ಲಕ್ಷಾಂತರ ಭಕ್ತರಿಗೆ "ಉಳಿದುಕೊಳ್ಳಲು 
ಈಗಾಗಲೇ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದ್ದು, ಅವುಗಳ 
ವಿವರ ಈ ಕೆಳಗಿನಂತಿದೆ. 


ಕ್ರಸಂ ವಿವರ 
1156 'ಕೊಕೆಡಿಗಳುಳ್ಳ ಹಾಗೂ 06 `ಡಾರ್ಮೆಟರಿಗಳಿ ಇರುವ ಸಾ 
ಸಂಕೀರ್ಣ ಕಟ್ಟಡ, 
2 [51 ಸಾನಡಗಳುಳ್ಳ್‌ ಹಾ ನಿವಾಸಕಟ್ಟಡ . 
3 T7246 ಇನನಡಗ್‌” ಅತಿಥಿ ಗೃಹ ಟ್ನಡವನ್ನು 
ನಿರ್ಮಿಸಲಾಗುತ್ತಿದ್ದು, ಸದರಿ ಕಟ್ಟಡ ನಿರ್ಮಾಣ ಕಾಮಗಾರಿಯು 


ಮುಕ್ತಾಯ ಹಂತದಲ್ಲಿದೆ. 

50 ಜನೆ ಉಳಿಯುವ'08 ತಂಗುದಾಣ ಕಟ್ಟಡಗಳ ನಿರ್ಮಾಣ 
| ಕಾಮಗಾರಿಯು ಪ್ರ ಪ್ರಗತಿಯಲ್ಲಿದೆ. 

3 ಜನೆ ಉಳಿಯುವ 08 ತಂಗುದಾಣ ಕಟ್ಟಡಗಳ ನಿರ್ಮಾಣ 
ಕಾಮಗಾರಿಯು ಪ್ರಗತಿಯಲ್ಲಿದೆ. 


ಸದರಿ ದೇವಾಲಯದಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ 
ಇಲಾಖೆಯ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿರುವ ವಸತಿ ಗೃಹಗಳ 


ನಿರ್ಮಾಣ ಕಾಮಗಾರಿಗಳ ವಿವರ ಈ ಕೆಳಗಿನಂತಿವೆ. 


ಕ್ರಸಂ ನವರ 

1 115 ಜನತೆಂಗುವ 24 ಕೊಠಡಿಗಳು ಕಟ್ಟಡದ ನಿರ್ಮಾಣ 
ಕಾಮಗಾರಿಯು ಪ್ರಾರಂಭ ಹಂತದಲ್ಲಿದೆ. 
40 ಜನ ತಂಗುವ 18 ಕೊಠಡಿಗಳುಳ್ಳ ಕಟ್ಟಡ ನಿರ್ಮಾಣ 
ಕಾಮಗಾರಿಯು ಪ್ರಾರಂಭ ಹಂತಲದಲ್ಲಿದೆ 


-2- 


ಬೆಳಗಾವಿ ಜಿಲ್ಲೆ, ರಾಯಭಾಗ ತಾಲ್ಲೂಕು, ಚಿಂಚಲಿ ಗ್ರಾಮದ 
ಶ್ರೀ ಮಾಯಕ್ಕಾ ದೇವಸ್ಥಾನಕ್ಕೆ ದೇವಾಲಯದ ನಿಧಿಯಿಂದ ಯಾತ್ರಿ 
ನಿವಾಸ ಸೌಕರ್ಯ ಕಲ್ಪಿಸಲಾಗಿದೆ. 


ಉತ್ತರ ಕನ್ನಡ ಜಿಲ್ಲೆಯ ಉಳವಿ ಚೆನ್ನಬಸವೇಶ್ವರ 
ದೇವಾಲಯವು ಖಾಸಗಿ ಧಾರ್ಮಿಕ ಸಂಸ್ಥೆಯಾಗಿದ್ದು, ಇಲ್ಲಿಗೆ 
ಬರುವ ಯಾತ್ರಾರ್ಥಿಗಳಿಗೆ ಸದರಿ ಸಂಸ್ಥೆಯವರು ಮೂಲಭೂತ 
ಸೌಕರ್ಯ/ವಸತಿ ಸೌಕರ್ಯವನ್ನು ಕಲ್ಲಿಸ ಬೇಕಾಗಿರುತ್ತದೆ. ವಿಶೇಷ 
ಜಾತ್ರೆಯ ಸಮಯದಲ್ಲಿ ದೇವಾಲಯದ” ಆಡಳಿತ ಮಂಡಳಿ ಮತ್ತು 
ಭಕ್ತಾಧಿಗಳ ಹಿತದೃಷ್ಟಿಯಿಂದ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳ 
ವತಿಯಿಂದ ಅಗತ್ಯವಾದ ಮೂಲಭೂತ ಸೌಕರ್ಯ, ಪ್ರಯಾಣಿಕರಿಗೆ 


ವಿಶೇಷ ಸಾರಿಗೆ" ವ್ಯವಸ್ಥೆ ಮತ್ತು ಭದ್ರತಾ ವ್ಯವಸ್ಥೆಗಳನ್ನು 
ಒದಗಿಸಲಾಗುತ್ತದೆ 
ನೆಕ``ರಾಜ್ಯದ `'ಜತ್ಲಯಾದ ಸಾಂ್ಷಿಷ ಕ ಕಾವ್ಯವಾದ ಆಂಧ್ರಪ್ರದೇಶದ `3ಾತೈಲಂನಕ್ಷರಾವ 


ಗುಡ್ಡಾಪೂರ, ದಾನಮ್ಮ ದೇವ, ಶ್ರೀ 


ಶೈಲದಲ್ಲಿರುವ ಮಲ್ಲಿಕಾರ್ಜುನ 
ದೇವಾಲಯ ಆಂಧ್ರ ಪ್ರದೇಶದ 
ರಾಯಚೋಟಿ ವೀರಭದ್ರ 
ದೇವಸ್ಥಾ: ನಗಳಲ್ಲಿ ಅಸಂಖ್ಯಾತ 
ಕರ್ನಾಟಕದ ಯಾತ್ರಾರ್ಥಿಗಳಿಗೆ 
ವಾಸ್ತವ್ಯಕ್ಕೆ 

ಅನಾನುಕೂಲತೆಯಾಗುತ್ತಿದ್ದು, ಇಂತಹ 
ಕಡೆಗಳಲ್ಲಿ ಕರ್ನಾಟಕ ಭವನ 
ನಿರ್ಮಿಸುವ ಕುರಿತು ಸರ್ಕಾರ 


ಕೈಗೊಂಡ ಕ್ರಮಗಳೇನು? 


ಶ್ರೀ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಹತ್ತಿರ 16 
ಸಾಮಾನ್ಯ ಕೊಠಡಿಗಳು ಮತ್ತು 8 "ಹವಾನಿಯಂತ್ರಣ ಕೊಠಡಿಗಳು 
ಸೇರಿ ಒಟ್ಟು 24 ಕೊಠಡಿಗಳನ್ನೊಳಗೊಂಡಂತೆ ಕರ್ನಾಟಕ ರಾಜ್ಯ 
ಛತ್ರ/ ಭವನವಿದ್ದು, ಭಕ್ತಾಧಿಗಳ" ವಾಸ್ತವ್ಯಕ್ಕೆ ನೀಡಲಾಗುತ್ತಿದೆ. 


ಮಹಾರಾಷೆ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್‌ ತಾಲ್ಲೂಕಿನ 
ಗುಡ್ಡಾಪುರದಲ್ಲಿರುವ ಶ್ರೀ ದಾನಮ್ಮ ದೇವಿ ದೇವಾಲಯದ ಬಳಿ 
ಕರ್ನಾಟಕ ರಾಜ್ಯಕ್ಕೆ ಸೇರಿದ 0.79ಸೆಂಟ್‌ ಸ ಸ್ಥಳವಿದ್ದು, ಸದರಿ ಸ್ಥಳದಲ್ಲಿ 
ಕರ್ನಾಟಕ ರಾಜ್ಯ ಛತ್ರ/ಭವನವನ್ನು `ನಿರ್ಮಿಸಲು ಪರಿಷ್ಟತ 
ಅಂದಾಜು ಪಟ್ಟಿಯನ್ನು ಸಲ್ಲಿಸುವಂತ ಸಹಾಯಕ ಆಯುಕ್ತರು 
ಧಾರ್ಮಿಕ ದತ್ತಿ ಇಲಾಖೆ, ಬೆಳಗಾವಿ ಜಿಲ್ಲೆ ರವರನ್ನು 


ಕೋರಲಾಗಿದ್ದು, ಪ್ರಸಾ ಸ್ತಾವನೆಯನ್ನು ನಿರೀಕ್ಷಿಸಲಾಗುತ್ತಿದೆ. 
ಆಂಧ್ರಪ್ರದೇಶದ ರಾಯಚೋಟಿ ಶ್ರೀ” ವೀರಭದ್ರ ದೇವಸ್ಥಾನದ 


ಬಳಿ ಕರ್ನಾಟಕ ರಾಜ್ಯ ಸರ್ಕಾರವು ಸ್ಥಳ ಹೊಂದಿರುವುದಿಲ್ಲ. 
ಕರ್ನಾಟಕ ಭವನ ನಿರ್ಮಾಣದ ಕುರಿತು ಪ್ರಸ್ತಾವನೆ 
ಸ್ಪೀಕೃತವಾಗಿರುವುದಿಲ್ಲ. 


ಸಂಖ್ಯೆ: ಕಂಇ 71 ಮುಸಪ್ರ 2021 


K ವ 
ಟೋಟ್ಯಾ3್ರಭಿಮೆಸ ಪೂಜಾರಿ) 


ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ 
ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


